ಕರ್ನಾಟಿಕ ವಿಧಾನ ಪರಿಷತ್ತು. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1018 


pa 1. 
y 2: ಸದಸ್ಯರ ಹೆಸರು : ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರ ಕ್ಲೇತ್ರ) 
| 3. ಉತ್ತರಿಸಬೇಕಾದ ದಿನಾಂಕ : 21.09.2021 
4. ಉತ್ತರಿಸುವ ಸಚಿವರು : ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ತೆ ಉತ್ತರ 
(ಅ) | ಮೈಸೂರು ಸಕ್ಕರೆ ಕಂಪನಿಯು | ಮೈಸೂರು ಸಕ್ಕರೆ ಕಾರ್ಬಾನೆಯಲ್ಲಿ ಮೊದಲಿಗೆ 2015-16 ಮತ್ತು 2016- 
1 ಯಾವ ವರ್ಷದಿಂದ ಕಬ್ಬು|17ನೇ ಹಂಗಾಮಿನಲ್ಲಿ ಕಬ್ಬು ' ಅರೆಯುವ ಕಾರ್ಯವನ್ನು 
ಅರೆಯುವುದನ್ನು ಸ್ನಗಿತಗೊಳಿಸಲಾಗಿತ್ತು. 2017-18 ಮತ್ತು 2018-19ನೇ ಸಾಲಿನಲ್ಲಿ ಕಬ್ಬು 
ಸ್ಥಗಿತಗೊಳಿಸಿದೆ: ಅರೆಯುವ ಕಾರ್ಯವನ್ನು ವನಿರ್ವಹಿಸಲಾಗಿದೆ. ಮುಂದುವರಿದು, 
ದುಡಿಯವ ಬಂಡವಾಳದ ಕೊರತೆಯಿಂದಾಗಿ 2019-20ನೇ ಹಂಗಾಮಿನಿಂದ 
ಕಬ್ಬು ಅರೆಯುವ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ 
(ಆ) ಈ ಕಾರಾನೆ ಬಂದಿದೆ. 
ಸ್ನಗಿತಗೊಂಡಿರುವುದರಿಂದ | ಮೈಸೂರು ಸಕ್ಕರೆ ಕಾರ್ಬಾನೆಯಲ್ಲಿ ಕಬ್ಬು ನುರಿಸುವಿಕೆಯನ್ನು 
ಮಂಡ್ಯ ಜಿಲ್ಲೆಯ ಕಬ್ಬು| ಸ್ಮಗಿತಗೊಳಿಸಿದ್ದ ಹಂಗಾಮುಗಳಲ್ಲಿ ರೈತರ ಹಿತಾಸಕ್ತಿಯನ್ನು ಕಾಪಾಡುವ 
ಬೆಳೆಗಾರರಿಗೆ ಸಂಕಪ್ಪ ದೃಪ್ಲಿಯಿಂದ ಈ ಕಾರಾನೆಯ ಕಬ್ಬು ಮೀಸಲು ಕ್ಲೇತ್ರದಲ್ಲಿ ಬೆಳೆದ 
ಎದುರಾಗಿರುವುದು ಸರ್ಕಾರದ | ಕಬ್ಬನ್ನು ನೆರೆಯ ಸಕ್ಕರೆ ಕಾರ್ಬಾನೆಗಳಿಗೆ ಮತ್ತು ನೆರೆ ರಾಜ್ಯದ ಸಕ್ಕರೆ 
ಗಮನಕ್ಕೆ ಬಂದಿದೆಯೇ; ಕಾರ್ಪಾನೆಗಳಿಗೆ ಸರಬರಾಜು ಮಾಡಲಾಗಿದೆ. 
(8) ಬಂದಿದ್ದಲ್ಲಿ, ಈ | ಮೈಸೂರು ಸಕ್ಕರೆ ಕಂಪನಿಯು 2005ರಲ್ಲಿ ಬಿ.ಐ.ಎಫ್‌.ಆರ್‌.ನಿಂದ 
| ಕಾರ್ಬಾನೆಯನ್ನು ಯಾವಾಗ | ರೋಗಗ್ರಸ್ತ  ಕಾರಾನೆಯೆಂದು ಘೋಪಿಸಲ್ಪಟ್ಟಿರುತದೆ. ಸದರಿ 
ಆರಂಭಿಸಲಾಗುವುದು; ಕಾರಾನೆಯು 2013-14ರ ಅಂತ್ಯಕ್ಕೆ ರೂ468.39 ಕೋಟಿಗಳಷ್ಟು 
ಹಾಗೂ ಸರ್ಕಾರಿ | ಕ್ರೋಢೀಕೃತ ನಪ್ಟವನ್ನು ಅನುಭವಿಸಿದ್ದ ಕಾರಣದಿಂದಾಗಿ, 2015-16, 
" Iಸ್ಯಾಮ್ಯದಲ್ಲಿ ಈ | 2016-17 ಮತ್ತು 2019-20ನೇ ಹಂಗಾಮಿನಿಂದ ದುಡಿಯುವ ಬಂಡವಾಳದ 
ಕಾರ್ಬಾನೆಯನ್ನು ಕೊರತೆಯುಂಟಾಗಿ, ಕಬ್ಬು ನುರಿಸುವ ಕಾರ್ಯವನ್ನು ಸ್ಥಗಿತಗೊಳಿಸಿರುತದೆ. 


| ಮುಂದುವರಿಸಲಿ _ ಸರ್ಕಾರ 


ಆಲೋಚಿಸಿದೆಯೇ; ` (ವಿವರ 
ನೀಡುವುದು) 


ಅಕ್ನಿದೇ' ಪ್ರಸ್ತುತ' ಮೈಸೂರು ಸಕ್ಕರೆ ಕಂಪನಿಯು' ಒಟ್ಟು `'ರೂ.136.01 
ಕೋಟಿಗಳಷ್ಟು ಸಾಲ ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತದೆ” 
ಮೈಸೂರು ಸಕ್ಕರೆ ಕಾರ್ಯಾನೆಯನ್ನು LROT(Lease Rehabilitate 


Operate Transfer ಆಧಾರದ ಮೇಲೆ 2021-22ನೇ ಹಂಗಾಮಿನಿಂದ 40 
ವರ್ಪಗಳ ಅವಧಿಗೆ ಖಾಸಗಿಯವರಿಗೆ ಗುತ್ತಿಗೆ ನೀಡಲು ಸರ್ಕಾರದ ಆದೇಶ 
ಸಂಖ್ಯೆ: ಸಿಬಿ' 05 ಸಿಓಎಫ್‌ 2020, ದಿನಾ೦ಕ:18.11.2020ರಲ್ಲಿ ಸರ್ಕಾರದ 
ಅನುಮತಿ ನೀಡಲಾಗಿರುತ್ತದೆ ಮತ್ತು ಟೆಂಡರ್‌ ಪ್ರಕ್ರಿಯೆಯಲ್ಲಿ 
ಯಶಸ್ವಿಯಾಗುವ ಗುತ್ತಿಗೆದಾರರು 2021-22ನೇ ಹಂಗಾಮಿನಿಂದ ಕಬ್ಬು 
ನುರಿಸುವ ಕಾರ್ಯವನ್ನು ಪ್ರಾರಂಭಿಸತಕ್ಕದೆಂದು ಪರತ್ತು ವಿಧಿಸಲು 
ನಿರ್ಧರಿಸಲಾಗಿತ್ತು. | 

ಆದರೆ, ಮೈಸೂರು ಸಕ್ಕರೆ ಕಾರಾನೆಯನ್ನು ಖಾಸಗಿಯವರಿಗೆ ಗುತ್ತಿಗೆ 
ಆಧಾರದ ಮೇರೆಗೆ ನೀಡುವ ಪ್ರಸ್ತಾವನೆಗೆ ಕಾರ್ಬಾನೆಯ ವ್ಯಾಪ್ತಿಯಲ್ಲಿ ಕಬ್ಬು 
ಬೆಳೆಯುವ ರೈತರು, ಕಂಪನಿಯ ಪೇರುದಾರರು, ಜನಪ್ರತಿನಿಧಿಗಳು ಮತ್ತು 
ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿ ಕಾರ್ಬಾನೆಯನ್ನು ಓ ಅಂಡ್‌ ಎಂ 
ಆಧಾರದ ಮೇಲೆ ನಡೆಸಲು ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ, ಮೈಸೂರು ಸಕ್ಕರೆ ಕಾರ್ಬಾನೆಯನ್ನು [ROT 
(Lease Rehabilitate Operate Transfe) ಆಧಾರದ ಮೇಲೆ 
ಖಾಸಗಿಯವರಿಗೆ ಗುತ್ತಿಗೆ ನೀಡುವುದರ ಮೂಲಕ ಪುನಶ್ನೇತನಗೊಳಿಸಲು 
ತೀರ್ಮಾನಿಸಿರುವುದರ ಕುರಿತು ಸರ್ಕಾರದ ಹಂತದಲ್ಲಿ ಪುನರ್‌ 
ಪರಿಶೀಲಿಸಲಾಗುತಿದೆ. 


-2- ಛು 


(ಈ) 


ಸ್ವಯಂ ವೃತ್ತಿ ಪಡೆಯದೆ 
ಉಳಿದಿರುವ ನೌಕರರಿಗೆ ವಿವಿಧ 
ವಿಗಮ/ಮಂಡಳಿಗಳಿಗೆ 


| ನೇಮಕಾತಿ. ಮಾಡಲು _ಸರ್ಕಾರ 


ಮುಂದಾಗದಿರಲು | 
ಕಾರಣವೇನು; ಭದ್ರಾವತಿಯ 
ಮೈಸೂರು ಪೇಪರ್‌ ಮಿಲ್‌ 
ಕಾರ್ಮಿಕರ ಮಾದರಿಯಲ್ಲಿ ಈ 
ನೌಕರರನ್ನು ಸಹ ಇತರೆ 
ವಿಗಮಗಳಲ್ಲಿ ವಿಲೀನ 
ಮಾಡದಿರಲು ಕಾರಣವೇನು? 
(ವಿವರ ನೀಡುವುದು) 


ಮೈಸೂರು ಸಕ್ಕರೆ ಕಂಪನಿಯಲ್ಲಿ ಸ್ವಯಂ ನಿವೃತ್ತಿ ಯೋಜನೆಯನ್ನು 
ಅನುಪ್ಠಾನಗೊಳಿಸುವುದಕ್ಕಾಗಿ. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 05 
ಸಿಓಎಫ್‌ 2020, ದಿನಾಂಕ: 15.06.2020ರಲ್ಲಿ ರೂ.2180 ಕೋಟಿಗಳನ್ನು 
ಬಿಡುಗಡೆಗೊಳಿಸಲಾಗಿತ್ತು. "ಅದರಂತೆ ಸ್ವಯಂ ನಿವೃತ್ತಿಗೆ ಸಹಮತ 
ವ್ಯಕಪಡಿಸಿದ ಒಟ್ಟಾರೆ 222 ನೌಕರರನ್ನು ಕಲಪನಿಯ ಸೇವೆಯಿಂದ 
ಬಿಡುಗಡೆಗೊಳಿಸಲಾಗಿದೆ. ಪ್ರಸ್ತುತ 39 ನೌಕರರು ಕಂಪನಿಯ ಸೇವೆಯಲ್ಲಿ 
ಇರುತಾರೆ. 

ಭದ್ರಾವತಿಯ ಮೈಸೂರು ಕಾಗದ ಕಾರಾನೆ (ಎಂ.ಪಿ.ಎಂ)ಯಲ್ಲಿ 
ಪ್ರಸ್ತುತ ಸ್ವಯಂ ವಿವೃತಿ ಪಡೆಯದ 209 ಖಾಯಂ ಕಾರ್ಮಿಕರು ಮತ್ತು 
ಅಧಿಕಾರಿಗಳು ಕಂಪನಿಯ ಮಸ್ಕರ್‌ ರೋಲ್‌ನಲ್ಲಿದ್ದು, 129 ಖಾಯಂ 
ಉದ್ಯೋಗಿಗಳು . (ಕಾರ್ಮಿಕರು ಮತ್ತು ಅಧಿಕಾರಿಗಳು) 
ನಿಯೋಜನೆಯಡಿಯಲ್ಲಿ ಸರ್ಕಾರದ ವಿವಿಧ ನಿಗಮ, ಮಂಡಳಿಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಳಿದ ಖಾಯಂ ಉದ್ಯೋಗಿಗಳು 
ಕಾರ್ಬಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ನಿಯೋಜನೆ 
ಮೇಲೆ ತೆರಳಿರುವ ಯಾವುದೇ ಉದ್ಯೋಗಿಯನ್ನು ಸಂಬಂಧಪಟ್ಟ 
ನಿಗಮ/ಮಂಡಳಿಗಳು ವಿಲೀನಗೊಳಿಸಿರುವುದಿಲ್ಲ. 
ಕರ್ನಾಟಿಕ ರಾಜ್ಯ ಸಿವಿಲ್‌ ಸೇವೆಗಳ (ಸಾರ್ವಜನಿಕ ವಲಯದ ಸಂಸ್ಥೆಗಳ 
ನೌಕರರ ಸೇವೆಗಳನ್ನು ಸಾರ್ಬ್ದಜನಿಕ ಸೇವೆಗೆ ವಿಲೀನಗೊಳಿಸುವುದಕ್ಕೆ 


ನಿಷೇಧ) ಅಧಿನಿಯಮ 2020ರ ಕಲಂ") ರಲ್ಲಿ_ಅಧಿನಿಯಮಿಸಿರುವಂತೆ, |. 
ಮೈಸೂರು ' ಸಕ್ಕರೆ ಕಂಪನಿಯ : ನೌಕರರನ್ನು” ರಾಜ್ಯ ಸರ್ಕಾರದ |" 


ಸ೦ಖ್ಯೆ: ಸಿಐ 276 ಸಿಓಎಫ್‌ 2021 


ಇಲಾಖೆಗಳಲ್ಲಿ ವಿಲೀನಗೊಳಿಸಲು ಅವಕಾಶವಿರುವುದಿಲ್ಲ. 


(ಶಂಕರ್‌.ಬ.ಪಾಟೀಲ ಮುನೇನಕೊಪ್ಪ) 


ಕೈಮಗ್ಗ ಮತ್ತು ಜವಳಿ, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ ಸಚಿವರು. 


